ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರೆಕ್ನ ಸಂಖ್ಯೆ : 132) 

ಮಾನ್ಯ ಸದಸ್ಯರ ಹೆಸರು : ಶ್ರೀ ಸಿ.ಎಂ.ಲಿಂಗಪ್ಪ (ನಾಮ ನಿರ್ದೇಶನ ಹೊಂದಿದವರು) 

ಉತ್ತರಿಸುವ ದಿನಾಂಕ: : 21.09.2020 

ಉಸ್ಛಯಾನು ಸಚಿ : ಉಪ ಮುಖ್ಯಮಂತ್ರಿಗಳು (ಉನ್ನತ ಶಿಕ್ಷಣ, ಐಟಿ & ಬಿಟಿ, ವಿಜ್ಞಾನ ಮತ್ತು 


ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ) 


ಪ್ರ್ನೆ ಉತ್ತರ 
se | 2020-216 ಆಯವ್ಯಯದಲ್ಲಿ 
ಘೋಷಿಸಿದಂತೆ ಪಾಲಿಟೆಕ್ಲಿಕ್‌ ಮತ್ತು 
ಇಂಜಿನಿಯರಿಂಗ ವಿದ್ಯಾರ್ಥಿಗಳಿಗೆ ಪ್ರಸ್ತಾವನೆ ಪರಿಶೀಲನಾ ಹಂತದಲ್ಲಿದೆ. 


ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಲು 
ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ 
ಮತ್ತು ತಾಂತ್ರಿಕ ಶಿಕ್ಷಣ 
ಇಲಾಖೆಯಡಿಯಲ್ಲಿ ತಲಾ ಐದು ಕೋಟಿ 
ರೂ.ಗಳ ವೆಚ್ಚದಲ್ಲಿ ಜಿಯೋಸ್ಕೇಶಿಯಲ್‌ 


fr) 


ತಂತ್ರಜ್ಞಾನ ಕೇಂದ್ರಗಳನ್ನು 
ಸ್ಹಾಪಿಸಲಾಗಿದೆಯೇ? 

COVID-19ರ ಕಾರಣಗಳಿಂದ ಹಣಕಾಸಿನ ಕೊರತೆ 
ಇದ್ದುದರಿಂದ ಅನುಷ್ಠಾನ ವಿಳಂಬವಾಗಿದ್ದು, ಪ್ರಸ್ತುತ ಎರಡೂ 
ಕೇಂದ್ರಗಳ ಸ್ಥಾಪನೆ ಬಗ್ಗೆ ಅನುದಾನದ ಲಭ್ಯತೆ ಆಧಾರ ಮೇಲೆ 
ಪರಿಶೀಲಿಸಿ ಕ್ರಮವಹಿಸಲಾಗುವುದು. 

ಆ | ತಂತ್ರಜ್ಞಾನ ಕೇಂದ್ರಗಳು 


ಸ್ಥಾಪಿಸಿಲ್ಲವಾದಲ್ಲಿ ಕಾರಣಗಳೇನು? 


ಆದಾಗ್ಯೂ ಜಿಯೋಸ್ಟೇಶಿಯಲ್‌ ತಂತ್ರಜ್ಞಾನ ಕೇಂದ್ರವನ್ನು 

[9 ಧಾ pe Ki 
ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಬೆಳಗಾವಿ ಇಲ್ಲಿ ಸ್ಥಾಪಿಸುವ 
ಪ್ರಯುಕ್ತ ಪೂರ್ವಭಾವಿ ಕಾರ್ಯಚಟುವಟಿಕೆಗಳಿಗೆ ರೂ.50.00ಲಕ್ಷ 
ಗಳನ್ನು ಈಗಾಗಲೆ ಬಿಡುಗಡೆ ಮಾಡಲಾಗಿದೆ. 


ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ, ಬೆಳಗಾವಿ ಇಲ್ಲಿ 
ಸೆಂಟರ್‌ ಆಫ್‌ ಎಕ್ಷಲೆನ್ಸ್‌-ಜಿಯೋಸ್ನೇಶಿಯಲ್‌ ತಂತ್ರಜ್ಞಾನ ಸ್ಥಾಪನೆಯ 
ಪ್ರಕ್ರಿಯೆ ಜಾರಿಯಲ್ಲಿದೆ. ಮತ್ತು ವಿತಾವಿಯು ಈಗಾಗಲೇ [Indian 
Institute of Remote Sensing, Deharadun, Indian 
Space Research Organisation (IIRS-ISRO), 
Department of Space, Govt of India ಇವರೊಂದಿಗೆ 
ಒಡಂಬಡಿಕೆ (MoU) ಮಾಡಿಕೊಳ್ಳುವ ಪಕ್ರಿಯೆ ಕೂಡ ಜಾರಿಯಲ್ಲಿದೆ. 


ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿರುವ ಮೂಲ 
ಸೌಕರ್ಯ (ಒಂದು ಸೆಮಿನಾರ್‌ ಹಾಲ್‌, ಒಂದು ಸ್ಮಾರ್ಟ್‌ ಕ್ಲಾಸ್‌ 
ಕೊಠಡಿ, ಎರಡು ಪ್ರಯೋಗಾಲಯಗಳು ಮತ್ತು ಒಂದು ಕಛೇರಿ 
ಕೊಠಡಿ ಕೇಂದ) ಗಳನ್ನು ಬಳಸಿಕೊಂಡು ತರಬೇತಿ ಹಾಗೂ 
ಸಂಶೋಧನೆಗಳನ್ನು ನಡೆಸಲಾಗುತ್ತಿದೆ. 


ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಿಂದ ಬೆಳಗಾವಿಯಲ್ಲಿ 
ಸೆಂಟರ್‌ ಆಫ್‌ ಎಕ್ಷಲೆನ್ಸ್‌ ಜಿಯೋಸ್ಟೇಶಿಯಲ್‌ ತಂತ್ರಜ್ಞಾನ ಕೇಂದ್ರ 
ಸ್ಥಾಪನೆ ಬಗ್ಗೆ ಸವಿವರ ಪ್ರಸ್ತಾವನೆ ಸ್ಲೀಕೃತವಾಗಿದ್ದು, ಪರಿಶೀಲನಾ 
ಹಂತದಲ್ಲಿದ್ದು, ಹಾಗೂ ತಾಂತ್ರಿಕ ಶಿಕ್ಷಣ ಇಲಾಖೆಯಡಿಯಲ್ಲಿ 
ಜಿಯೋಸ್ಟೇಶಿಯಲ್‌ ತಂತ್ರಜ್ಞಾನ ಕೇಂದ್ರ ಸ್ಯಾಪಿಸುವ ಬಗ್ಗೆ 


ಸವಿವರ ಪ್ರಸ್ತಾವನೆ ತರಿಸಿ ಪರಿಶೀಲಿಸಲಾಗುವುದು. 


Y 
ಸದರಿ ತಂತ್ರಜ್ಞಾನ ಕೇಂದ್ರಗಳನ್ನು ಯಾವಾಗ 


ಸ್ಕಾ ಪಿಸಲಾಗುವುದು? 


ಪ್ರಸ್ತಾವನೆ ಪರಿಶೀಲನಾ ಹಂತದಲ್ಲಿದ್ದು, COVID-19 ರ 
ಕಾರಣಗಳಿಂದ ಹಣಕಾಸಿನ ಕೊರತೆ ಇದ್ದುದರಿಂದ ಆರ್ಥಿಕ ಮತ್ತು 
ಯೋಜನಾ ಇಲಾಖೆಯ ಸಹಮತ/ ಅಭಿಪ್ರಾಯದನ್ವಯ 


| ಕ್ರಮವಹಿಸಲಾಗುವುದು. 


ಇಡಿ 151 ಟಿಇಸಿ 2020 


(ಡಾ: ಅಶ್ವಥ್‌ ಯಣ ಸಿ.ಎನ್‌) 
ಉಪ ಮುಖ್ಯಮಂತ್ರಿಗಳು 


(ಉನ್ನತ ಶಿಕ್ಷಣ, ಐಟಿ & ಬಿಟಿ, ವಿಜ್ಞಾನ ಮತ್ತು ತಂತ್ರಜ್ಞಾನ. 


ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ) 


